KA/ BGGPO / 2515 / WPP -47 / 2009-2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜನವರಿ ೧೪ , ೨೦೧೦ ( ಪುಷ್ಯ ೨೪ , ಶಕ ವರ್ಷ ೧೯೩೧) ಸಂಚಿಕೆ ೨ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


CO -OPERATION SECRETARIAT 


NOTIFICATION 
No. CD 88 WHC 2009, Bangalore, Dated : 24th December 2009 
In exercise of the powers conferred by clause (b ) of Sub -section ( 1) of Section 20 of the 
Warehousing Corporation Act , 1962, (Central Act 58 of 1962) the Government of Karnataka hereby 
nominate Sri . V . Umesh I.A . S . Principal Secretary to Government, Co- operation Department as Director 
on the Board of Directors of the Karnataka State Warehousing Corporation , Bangalore, in place of Sri . M . 
Mahadev Ex-Minister with immediate effect & until further Order. 

In exercise of the powers conferred by Sub -section (2 ) of Section 20 of the Karnataka State 
Warehousing Corporation Act, 1962 Government of Karnataka is also pleased to appoint Sri, V . Umesh 
1.A .S . Principal Secretary to Government, Co -operation Department as Chairman of Karnataka State 
Warehousing Corporation ,Bangalore with immediate effect & until further Orders. 

By Order and in the name of the Governor of Karnataka 
P . R . 731 . 

NANJUNDAPPA 
Under Secretary to Government 

Co -operation Department 


( ೧೭) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪ , ೨೦೧೦ 

ಭಾಗ - ೪ಎ 
ಅಲ್ಪ ಸಂಖ್ಯಾತರ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಸಂಕಇ 12 ಭಾಮಮ 2009 , ಬೆಂಗಳೂರು, ದಿನಾಂಕ: 17ನೇ ಡಿಸೆಂಬರ್ , 2009 
1994 ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧಿನಿಯಮ (1994 ಕರ್ನಾಟಕ ಅಧಿನಿಯಮದ 31) ರ 
ಕಲಂ 4 (5) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀಮತಿ ಡಾ : ದೇವಕಿ ಜೈನ್ ಇವರ ರಾಜೀನಾಮೆಯಿಂದ 
ತೆರವಾದ ಸ್ಥಾನಕ್ಕೆ ಶ್ರೀಮತಿ ಪದ್ಮಾ ಕೋಂ ಬ್ರಹ್ಮ , ವಿನಾಯಕನಗರ, ಗೌರಿಬಿದನೂರು, ಇವರನ್ನು ಕರ್ನಾಟಕ ರಾಜ್ಯ 
ಅಲ್ಪಸಂಖ್ಯಾತರ ಆಯೋಗದ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 732 

ಆರ್ . ನಿಸಾರ್ ಅಹಮದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆ 
REVENUE SECRETARIAT 

NOTIFICATION 
No . RD 135 AQB 2009, Bangalore , Dated : 21st December 2009 
In Notification-I bearing No . RD 43 AQB 2006 , dated :15 . 6. 2007 the Joint Commissioner ( Estates), 
Bruhat Bangalore Mahanagara Palike , Bangalore (BBMP ) has been appointed to perform the functions of 
the Deputy Commissioner under Section - 4 of Land Acquisition Act, in respect of lands to be acquired in 
favour of the Bruhat Bangalore Mahanagara Palike , Bangalore , in the Districts of Bangalore and 
Bangalore Rural. 

Since the Bruhat Bangalore Mahanagara Palike , Bangalore has appointed the Deputy 
Commissioner (LAQ ) to carryout land acquisition proceedings, it has been decided to appoint the said 
Officer instead of Joint Commissioner (Estates) to perform the functions of the Deputy Commissioner 
under Section -4 of Land Acquisition Act. 

Now therefore , in exercis of the powers conferred by clause (c ) of Section 3 of the Land 
Acquisition Act 1894 (Central Act 1 of 1894 ) as amended by the Land Acquisition (Karnataka Extension 
and Amendment) Act 1961 (Karnataka Act No. 17 of 1961), the Government of Karnataka hereby 
specially appoint the Deputy Commissioner (Land Acquisition ), Bruhat Bangalore Mahanagara Palike , 
Bangalore (BBMP ) to perform the functions of the Deputy Commissioner under Section 4 of the said Act 
in respect of lands to be acquired in favour of the Bruhat Bangalore Mahanagara Palike , Bangalore , in the 
Districts of Bangalore and Bangalore Rural. 

By Order and in the name of the Governor of Karnataka 
P . R . 1 

M . VENKATESHAMURTHY 

Under Secretary to Government 

Revenue Department (LAQ - 2 & Rehab ) 
HEALTH & FAMILY WELFARE SECRETARIAT 

NOTIFICATION 
No. HFW 94 CGE 2008, Bangalore , Dated : 24th December 2009 
The draft of the following rules to amend the Karnataka Private medical Establishments Rules , 
2009 which the Government of Karnataka proposes to make in exercise of the powers conferred by 
section 26 of the Karnataka Private Medical Establishments Act, 2007 (Karnataka Act 21 of 2007) is 
hereby published as required by sub -section ( 1) of the said section , for the information of all persons likely 


JOR - Ya ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪ , ೨೦೧೦ 

06 
to be affected thereby and notice is hereby given that the said draft will be taken into consideration after 
thirty days from the date of its publication in the OfficialGazette. 

Any objection or suggestion which may be received by the State Government from any person 
with respect to said draft before the expiry of the period specified above will be considered by the State 
Government Objections and suggestionsmay be addressed to the Secretary to Government, Department 
of Health and Family Welfare , Vikasa Soudha , Bangalore -560 001. 

DRAFT RULES 
1 . Title and commencement : ( 1 ) These Rules may be called the Karnataka Private Medical 
Establishments (Amendment) Rules, 2009 . 

( 2 ) They shall come into force from the date of their publication in the Official Gazette . 

2 . Amendment of Rule 1: In the Karnataka Private Medical Establishments Rules, 2009 , in rule 
1, for sub-rule (2), the following shall be deemed to have been substituted with effect from 10th day of 
November 2009 namely : 
“ (2 ) They shall be deemed to have come into force with effect from tenth day of November, 2009” 

By Order and in the name of the Governor of Karnataka 
P . R . 2 

K . S . SAROJAMMA 
Under Secretary to Government 

Health & Family Welfare Department 
COMMERCE AND INDUSTRIES SECRETARIAT 

NOTIFICATION 
No . Cl. 69 :MMM .2004, Bangalore , Dated : 22nd December , 2009 
In pursuance of Section 5 read with Section 8 of the Mines and Minerals (Development and 
Regulation ) Act, 1957, and after obtaining prior approval of Government of India ,Ministry of Mines , New 
Delhi vide their letter No.5 /55 /2005 - M . IV dated :9. 10 .2006 , the Government of Karnataka hereby accords 
sanction for grant of Mining Lease for a period of 20 years ( Twenty years only) in favour of 
Smt Sunanda Allum for Manganese ore over an area of 56 -84 acres (Fifty six point eight four acres only ) 
in Sy.No. 45 and 46 of Shivasandra Village , Gubbi taluk Tumkur District , as per the sketch furnished by 
the Director, Department of Mines and Geology , Bangalore subject to compliance of the provisions of the 
Mines and Minerals (Development and Regulation ) Act, 1957 and Mineral Concession Rules , 1960 and 
other applicable Acts and Rules including Forest (Conservation ) Act 1980 , Environmental Protection Act, 
1986 , EIA Notification 2006 etc ., as amended from time to time and Rules made there under. 

Sanction of this Mining lease is subject to the necessary clearances like Forest Clearance under 
Forest (Conservation ) Act, 1980 , Environmental Clearance under Environmental Protection Act, 1986 , 
Consent for Establishment/Consent for Operation from the KSPCB . Sanction of this Mining lease is also 
subject to the terms and conditions appended hereto and subject to outcome of writ petition / appeal, if any , 
pending in respect of the area covered in this Notification . 

The Mining lease should be executed only after submission of all the statutory 
documents/ clearances, by the applicant. 

By Order and in the name of the Governor of Karnataka 

M . VASUDEVAMURTHY 
Under Secretary to Government (Mines) 

Commerce & Industries Department 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜನವರಿ ೧೪, ೨೦೧೦ 

UJOT – ♡ 
TERMS AND CONDITIONS OF THE MINING LEASE SANCTIONED IN GOVERNMENT 

NOTIFICATION NO . C1.69 :MMM 2004 Dated 22 . 12 . 2009 
a ) Mining lease should be in respect of Manganese ore only. If other minerals are found in 

association with Manganese ore , they should be brought to the notice of Government and if 
the lessee desires to mine these minerals along with Manganese ore, he/ she/ it should do 

so only after the consent of Government is obtained in writing. 
b ) If beryl or any other substance prescribed U /S 3 of the Atomic Energy Act, XXIX of 1948 is 

found to occur in the property under the lease , the lessee shall make available such mineral 

to the Government of India . 
c) The lease shall also be subject to the provisions of Rules in Chapter IV of the Minerals 

Concession Rules , 1960. 
d ) The lease shall also be subject to the Rules , issued U /S 18 of the Mines & Minerals ( D & R ) 

Act , 1957 . 
e ) The lessee shall pay to the Director of Mines and Geology in Karnataka , Bangalore , 

necessary Security Deposit for due observance of the terms and conditions of the lease in 

accordance with Rule 32 of the lease issued to him . 
f) The lessee shall be governed by all conditions thatmay be incorporated in the lease deed , to 

be executed . 
The lessee shall abide by the rules contained in the Karnataka State ForestManual, if the 

lease area covers any forestland . 
h ) Government shall have the right ofpurchasing the ore at current market rates . 
i) The lease would be determined if the lessee fails to commence execution of the lease deed . 
j) The area mentioned above is subject to verification after actual survey and demarcation . 
k ) The lease shall be for a period of Twenty Years . 
1) The lessee s shall pay Royalty , Cesses and Dead rent as prescribed vide Government of 

India s Notification published in the Gazette of India , Extraordinary , Part II -Section 3 - Sub 
section (i) vide G . S .R . 574 (E ) dated 13th August 2009 and G . S .R 575 (E ) dated 13th August, 

2009 , respectively . 
Local & other Cesses: As prevalent in Tumkur District. 

Royalty: At the rate prescribed in Second Schedule to the Mines & 
Minerals (D & R ) Act, 1957 and as amended from time to time. 

m ) The total area held by the applicant/s under mining lease including the present one, shall not 

exceed 10 Sq.Km . 
n ) Mining operations shall notbe commenced /conducted unless a qualified manager and other 

supervisory staff are appointed as required under the Matalliferous Mines Regulations, 1961 
and relevant notices are sent to the Director-General of Mines Safety, Dhanbad with a copy 

of the same to the concerned Director of Mines Safety . 
o ) The minerals should be value added and the Lessee should adhere to existing National 

Mineral Policy and Karnataka Mineral Policy , 2008 . 


M . VASUDEVAMURTHY 


P . R . 3 


Under Secretary to Government (Mines ) 

Commerce & Industries Department 


JOR - Ya 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪ , ೨೦೧೦ 


go 


KARNATAKA GOVERNOR S SECRETARIAT 

NOTIFICATION 
No . GS 5 LUM 2009 , Bangalore, Dated : 31st December 2009 
In exercise of the powers conferred by Section 33 ( 1) of the Karnataka State Law University Act, 
2009 , I, H ,R , Bhardwaj, Governor of Karnataka and Chancellor of the Universities in Karnataka hereby 
constitute the Academic Council of the Karnataka State Law University , Hubli, with the following 
members ; 

Ex -officio Members (Under Section 33 (1) (a ) to (g )); 
Vice -Chancellor , 

-Ex -officio Chairman 
Karnataka State Law University, Hubli 
Registrar General, 
High Court of Karnataka , Bangalore 

Principal Secretary/Secretary to Government, 
Education Department, (Higher Education ), Bangalore 
Secretary to Government, 
Department of Law , Justice and Human Rights , 
or his Nominee not below the rank of Additional Secretary to 
Government 
Secretary to Government, 
Department of Parliamentary Affairs and Legislation or his 
Nominee not below the rank of Joint Secretary to Government 
Commissioner for Collegiate Education , Bangalore , or his 
Nominee not below the rank of Additional Commissioner for 

Collegiate Education 
7 Director, 

National Law School of India University , Bangalore 
Nominated members : (Under Section 33 (1) (h ): 
(10 Principals of the Law Colleges affiliated to the University nominated by the Vice - Chancellor) 
1 Prof. S . S . Patil, 

Vunki Sannarudrappa Law College ,Bellary 
Prof C . Krishnappa , 
PES Law College, Mandya 
Prof. J.,R . Talageri, 
MES Law College, Sirsi 
Prof. V .C . Mathpati, 
Siddhartha Law College , Gulbarga 
Prof. V .R . Shirol, 
S .C . Nandimath Law College , Bagalkot , 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 


ಭಾಗ - ೪ಎ 


Prof. S . B . Jatti , 
Bangalore Institute ofLegal Studies , Bangalore 
Prof Himalakshi P .K . 
V . V . Puram Law College , Bangalore 
Prof. K . S . Suresh , 
JSS Law College , Mysore 
Prof. S .M . Rajanna, 

BES College of Law , Bangalore 
10 Prof. R . Harish , 

BMS College Law , Bangalore . 
Under Section 33(1) (j) 
Librarian of the University Library 
Under Section 33 ( 1 ) (k )- Five members nominated by the State Government 

Sri Sanjeev Ranakambe 
Advocate , 
Athani, Belgaum District (Scheduled Caste ) 
Sri .D .N . Nanjunda Reddy , 
Advocate , Kolar (Other Backward Classes ) 
Smt. Saritha Patil, 
Advocate , Dharwad - (Woman ) 
Sri Arun Joshi, 
Advocate, Dharwad - (General) 
Sri A . T . Biradar, 

Advocate Bijapur – (General) 
Under Section 33 ( 1) (1) : (Nominated by the State Government) 
1 Sri Mohan Limbikai, Member ofLegislative Council, Dharwad . 
2 Sri Sanganna Karadi, Member of Legislative Assembly, Koppal 
3 Sri Veeranna Charanthimath ,Member of Legislative Assembly , Bagalkot 
Under Section 33 ( 1) (m )( Two Members nominated by the State Government) 
1 Sri Monappa Bhandari, 

Advocate ,Mangalore , 
Dakshina Kannada District. 
Smt. Sujatha S ., 

Advocate , Bangalore - (Woman ) 
Under Section 33 ( 1 ) (n ): (One member nominated by the Bar council of Karnataka ) 


Sri A . R . Patil, 
Advocate , 
Anjaneya Nagar, Malmaruthi Extension , Belgaum 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪ , ೨೦೧೦ 

೨೩ 
The term of office of the nominated Members of the Academic Council shall be for a period of 
three years from the date of this Notification or till re -constitution which ever is earlier. 
One third of the total strength of the Members shall form the quorum . 

H .R . BHARDWAJ 
P . R . 4 

Governor and Chancellor 


K .H . SESHAGIRI 

Under Secretary to Governor 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 37 SHC 2009 , Bangalore, Dated : 29th December, 2009 
In exercise of the powers conferred by clause ( 2 ) of Article 283 of the Constitution of India , the 
Governor of Karnataka hereby makes the following rules , further to amend the Karnataka High Court 
Administrative Expenditure Rules, 1989 ,namely: 

1. Title and commencement: (1) These rules may be called the Karnataka High Court 
Administrative Expenditure ( Amendment ) Rules , 2009 . 

(2 ) They shall come into force from the date of their publication in OfficialGazette . 

2 . Amendment to Rule 4 : In rule 4 of the Karnataka High Court Administrative Expenditure 
Rules, 1989: 

(a ) in Table , I, for clause (a ) of item No . 1 the following shall be substituted , namely : 
(a) Creation of Permanent Post : 

Power to create Group “ C ” posts carrying 
Scales of pay the maximum of which do not 

exceed Rs. 14 , 800/= 
(b ) in Table II , for item 6 , the following shall be substituted , namely : 

“6 . Expenditure on Entertainment at : Rs. 8 .00 Lakh per annum 
Meeting & Conferences 

H . R . BHARDWAJ 

Governor of Karnataka 

By Order and in the name of the Governor of Karnataka, 
P . R . 5 

Dr. M . T . REJU , 

Deputy Secretary to Government, 
Department of Personnel and Administrative Reforms (Services ) 

ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ವಇ 273 ಕಗೃಮಂ 2009, ಬೆಂಗಳೂರು, ದಿನಾಂಕ: 10ನೇ ಡಿಸೆಂಬರ್, 2009 
ಕರ್ನಾಟಕ ಗೃಹ ಮಂಡಳಿಯ ಕಾಯ್ದೆ 1962 ರ ಸೆಕ್ಷನ್ 2 ಕ್ಲಾಸ್ ಎಫ್ ರನ್ವಯ (ಕರ್ನಾಟಕ ಕಾಯ್ದೆ ನಂ . 
10/1963) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಹೆಚ್ಯುಡಿ 145 ಕೆಹೆಚ್ಬಿ 92, ದಿನಾಂಕ: 20.8.1992 ಮತ್ತು 
ಸಂಖ್ಯೆ : ವಣ 165 ಕಮಂ 2008 ದಿನಾಂಕ:3.11.2008ಗಳನ್ನು ರದ್ದುಪಡಿಸುತ್ತಾ, ಸದರಿ ಆಕ್ಸ್ನ ಭಾಗ - VI ರ ಕಲಂ 45 ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಲು ಕಾಂಪಿಟೆಂಟ್ ಅಥಾರಿಟಿಯಾಗಿ ಕಾರ್ಯನಿರ್ವಹಿಸಲು ಈ ಕೆಳಗಿನಂತೆ ನೇಮಿಸಿ 
ಆದೇಶಿಸಲಾಗಿದೆ. 


೨೪ 


ಕ್ರ. ಸಂ 


14 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 

ಭಾಗ - ೪ 
ಅಧಿಕಾರಿ 

ಅಧಿಕಾರ ವ್ಯಾಪ್ತಿ 
ವಸೂಲಿ ಅಧಿಕಾರಿಗಳು , ಕರ್ನಾಟಕ ಗೃಹ ಮಂಡಳಿ ಕೇಂದ್ರ ಕಛೇರಿ | ಕರ್ನಾಟಕ ರಾಜ್ಯಾದ್ಯಂತ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಯಲಹಂಕ 

ಯಲಹಂಕ ಯೋಜನಾ ಕಛೇರಿ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಸೂರ್ಯನಗರ ಸೂರ್ಯನಗರ ಕ್ಷೇತ್ರ ಕಛೇರಿ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು , ಕೆಂಗೇರಿ 

ಬಂಡೇವಠ ಯೋಜನಾ ಕಛೇರಿ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಕೋರಮಂಗಲ, ಕೋರಮಂಗಲ , ರಾಮನಗರ ಮತ್ತು 
ರಾಮನಗರ ಮತ್ತು ಚಿಕ್ಕಬಳ್ಳಾಪುರ 

ಚಿಕ್ಕಬಳ್ಳಾಪುರ ಜಿಲ್ಲೆ 
6 | ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ತುಮಕೂರು ತುಮಕೂರು ಜಿಲ್ಲೆ 

ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಕೋಲಾರ ಕೋಲಾರ ಜಿಲ್ಲೆ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಮಂಡ್ಯ 

ಮಂಡ್ಯ ಜಿಲ್ಲೆ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಮೈಸೂರು ಮೈಸೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಹಾಸನ 

ಹಾಸನ ಜಿಲ್ಲೆ 
11 ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಚಿಕ್ಕಮಗಳೂರು ಚಿಕ್ಕಮಗಳೂರು ಜಿಲ್ಲೆ 
12 | ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ 
13 ಸಹಾಯಕ ಕಾರ್ಯಪಾಲಕ ಅಭಿಯಂತರರು , ಉಡುಪಿ 

ಉಡುಪಿ ಜಿಲ್ಲೆ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆ 
15 | ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಬಿಜಾಪುರ ಬಿಜಾಪುರ ಜಿಲ್ಲೆ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಗುಲ್ಬರ್ಗಾ 

ಗುಲ್ಬರ್ಗಾ ಜಿಲ್ಲೆ 
17 | ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಬೀದರ್ 

ಬೀದರ್ ಜಿಲ್ಲೆ 
18 ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಬೆಳಗಾಂ 

ಬೆಳಗಾಂ ಜಿಲ್ಲೆ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಹುಬ್ಬಳ್ಳಿ 

ಧಾರವಾಡ ಜಿಲ್ಲೆ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಬಳ್ಳಾರಿ 

ಬಳ್ಳಾರಿ ಜಿಲ್ಲೆ 
22 | ಸಹಾಯಕ ಕಾರ್ಯಪಾಲಕ ಅಭಿಯಂತರರು , ರಾಯಚೂರು ರಾಯಚೂರು ಜಿಲ್ಲೆ 

ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆ 
24 ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಹಾವೇರಿ 

ಹಾವೇರಿ ಜಿಲ್ಲೆ 
25 ಸಹಾಯಕ ಕಾರ್ಯಪಾಲಕ ಅಭಿಯಂತರರು , ಕೊಪ್ಪಳ 

ಕೊಪ್ಪಳ ಜಿಲ್ಲೆ 
26 ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಗದಗ್ 

ಗದಗ್ ಜಿಲ್ಲೆ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಬಾಗಲಕೋಟೆ ಬಾಗಲಕೋಟೆಜಿಲ್ಲೆ 

ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಚಾಮರಾಜನಗರ ಚಾಮರಾಜನಗರ ಜಿಲ್ಲೆ 
| 29 ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ದಾವಣಗೆರೆ ದಾವಣಗೆರೆ ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 6 

ಎನ್. ಪಾರ್ವತಿ 
ಪೀಠಾಧಿಕಾರಿ - 3 , ವಸತಿ ಇಲಾಖೆ 


– 


19 


20 


27 


28 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 

೨೫ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 98 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ:21ನೇ ಡಿಸೆಂಬರ್ , 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ (1962ರ 10ನೇ ಸಂಖ್ಯೆಯ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಯನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಕ್ರ. ಸಂ ಭೂ ನ್ಯಾಯ ಮಂಡಳಿಯ ಹೆಸರು 

ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ತುಮಕೂರು ತಾಲ್ಲೂಕು, 1. ಶ್ರೀ ಡಿ. ಎಂ . ಸತೀಶ್, ಬಿನ್ ಲೇಟ್ ಡಿ. ಮಲ್ಲೇಶಯ್ಯ 
ತುಮಕೂರು ಜಿಲ್ಲೆ 

ದೇವರಾಯಪಟ್ಟಣ , ತುಮಕೂರು. 
2. ಶ್ರೀ ಆರ್. ಪಿ. ಶಿವಕುಮಾರ್ ಬಿನ್ ಚಿಕ್ಕತಿಮ್ಮಯ್ಯ , 
ರಾಮಕೃಷ್ಣಪುರ, ಕಣಕುಪ್ಪೆ ಪಂಚಾಯಿತಿ, 

ಹೆಣ್ಣೂರು ಹೋಬಳಿ , ತುಮಕೂರು ತಾಲ್ಲೂಕು 
3. ಶ್ರೀ ಶಂಕರಪ್ಪ ಬಿನ್ ಹೆಚ್.ಎಸ್. ಸಿದ್ದಲಿಂಗಪ್ಪ 
ಹೊಸಹಳ್ಳಿ, ದಿಟ್ಟೂರು ಅಂಚೆ, ಕಸಬಾ ಹೋಬಳಿ, ತುಮಕೂರು ತಾಲ್ಲೂಕು 
4. ಶ್ರೀ ಬಿ . ಉಮೇಶ್ ಬಿನ್ ಲಕ್ಷ್ಮಯ್ಯ (ಮೀಸಲು) 
ಬೆಳ್ಳಾವಿ ಅಂಚೆ, ತುಮಕೂರು ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ನಾರಾಯಣ ಗೌಡ 
ಪಿ . ಆರ್ . 7 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 

ಅಧಿಸೂಚನೆ 
ಸಂಖ್ಯೆ: ಕಂಇ 221 ಎಲ್‌ಆರ್ ಎ 2009 , ಬೆಂಗಳೂರು, ದಿನಾಂಕ :16ನೇ ಡಿಸೆಂಬರ್, 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ( 1962ರ 10ನೇ ಸಂಖ್ಯೆಯ ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ , 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಯನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಕ್ರ. ಸಂ ಭೂ ನ್ಯಾಯ ಮಂಡಳಿಯ ಹೆಸರು |1 ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಬೆಳಗಾವಿ ತಾಲ್ಲೂಕು, ಬೆಳಗಾವಿ 1. ಶ್ರೀ ರಾಜು ಮೋತಿರಾಮ ಜಾಧವ ಹಿಂಡಲಗಾ 

2 . ಶ್ರೀ ಜಗದೀಶ್ ಯಳ್ಳೂರ, 

ವಕೀಲರು , ಸಾ : ಅರಳಿಕಟ್ಟೆ 


ಜಿಲ್ಲೆ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೧೪, ೨೦೧೦ 

ಭಾಗ - ೪ಎ 
ಕ್ರ. ಸಂ ಭೂ ನ್ಯಾಯ ಮಂಡಳಿಯ ಹೆಸರು | ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 

3. ಶ್ರೀ ಯಲ್ಲಪ್ಪ ಚೌಗುಲೆ, ಸಾ: ಸುಳಗಾ. 
4. ಶ್ರೀ ಶಿವಪ್ಪಾ ರಾಮಲಿಂಗಪ್ಪಾ ಸೋಲಬನ್ನವರ , ಸಳೇಭಾವಿ, 
( ಮೀಸಲಾತಿ) 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 8 

ಟಿ.ಎನ್ . ನಾರಾಯಣ ಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 

ಅಧಿಸೂಚನೆ | 
ಸಂಖ್ಯೆ : ಕಂಇ 102 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ :11ನೇ ಡಿಸೆಂಬರ್, 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ( 1962ರ 10ನೇ ಸಂಖ್ಯೆಯ ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಯನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಕ್ರ. ಸಂ ಭೂ ನ್ಯಾಯ ಮಂಡಳಿಯ ಹೆಸರು | ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 

ಚನ್ನಗಿರಿ ತಾಲ್ಲೂಕು, ದಾವಣಗೆರೆ 1. ಶ್ರೀ ಹೆಚ್. ವಿ. ರುದ್ರಪ್ಪ ಬಿನ್ ವೀರಪ್ಪ ( ಮೀಸಲಾತಿ) 
ಜಿಲ್ಲೆ 

ಅರಿಶಿಣಘಟ್ಟ ಗ್ರಾಮ , ಚನ್ನಗಿರಿ ತಾಲ್ಲೂಕು. 
2. ಶ್ರೀ ಶ್ರೀನಿವಾಸ ಬಿನ್ ವಾಸುದೇವಪ್ಪ , 

ಸೋಮಲಾಪುರ ಗ್ರಾಮ , ಚನ್ನಗಿರಿ ತಾಲ್ಲೂಕು 
3. ಶ್ರೀಮತಿ ವೈ .ಎನ್. ಗೀತ ಕೋಂ ಸತೀಶ 

ದೋಣಿಹಳ್ಳಿ ಗ್ರಾಮ , ಚನ್ನಗಿರಿ ತಾಲ್ಲೂಕು 
4. ಶ್ರೀ ಹೆಚ್. ಯು . ಸ್ವಾಮಿ 
ತಂದೆ ಓ . ಉಮಾಪತಿ, ನಲ್ಕುದುರೆ ಗ್ರಾಮ , ಚನ್ನಗಿರಿ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ನಾರಾಯಣ ಗೌಡ 
ಪಿ. ಆರ್ . 9 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


HOME SECRETARIAT 


NOTIFICATION 


No. HD 860 SST 2006 , Bangalore , Dated : 16th December, 2009 
In exercise of the powers conferred by item (d ) of clause (8 ) of section 2 of the Official Secrets 
Act, 1923 (Central Act XIX of 1923 ) read with Notification No . 21/ 20 /62 poll ( 1), dated 4th May , 1963 of the 
Government of India , Ministry of Home Affairs, New Delhi, the Government of Karnataka hereby declares 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 


೨೭ 


that the place specified in the Schedule below shall be the prohibited place for the purposes of the said 


Act, 


SCHEDULE 


No. 


101 


102 


Name of the place Survey Total 

Boundaries 

No . Area 
Centre for Artificial Intelligence | 100 22 Acres | East: Private land ( Survey No. S 
and Robotics , DRDO Complex , | 

116, 117) 
CV Raman Nagar, Bangalore - | 

West: Private and (Survey Nos 97 
560093 

103 

to 104 and 125 to 126) 
and up to 

North :Bangalore -Salem railway 
112 

track . (Survey Nos 113 - 115 ) 
South :Kaggadasapura Main Road , 

( Survey Nos 18- 119) 

By order and in the name of the Governor of Karnataka 
P . R . 10 

K . C . SIDDAPPA 
Under Secretary to Government 

Home Department ( Law and Order) 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ ಆರ್ 2008 (B -29), ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್, 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಚಿಕ್ಕೋಡಿ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಕಿರಣ ರಾಜಾರಾಮ ಮಹಾದ್ವಾರ, ಚಿಕ್ಕೋಡಿ ಟೌನ್, ಬೆಳಗಾವಿ ಗ್ರಾಮಾಂತರ ಜಿಲ್ಲೆ 
2. ಶ್ರೀ ಚನ್ನವೀರಪ್ಪಾ ವೀರಭದ್ರಪ್ಪ ಬಳ್ಳುರ್ಗಿ , ಚಿಕ್ಕೋಡಿ ಟೌನ್, ಬೆಳಗಾವಿ ಗ್ರಾಮಾಂತರ ಜಿಲ್ಲೆ 
3. ಶ್ರೀಮತಿ ಸೌ .ಗೀತಾ ರಮೇಶ ಮುತಾಲಿಕ, ಚಿಕ್ಕೋಡಿ ಟೌನ್, ಬೆಳಗಾವಿ ಗ್ರಾಮಾಂತರ ಜಿಲ್ಲೆ 
4. ಶ್ರೀ ಬಾಬುರಾವ ಶ್ರೀಶೈಲ ಮಿರ್ಜೆ, ಚಿಕ್ಕೋಡಿ, ಟೌನ್, ಬೆಳಗಾವಿ ಗ್ರಾಮಾಂತರ ಜಿಲ್ಲೆ 
5 . ಶ್ರೀ ಸಂತೋಷ ಮನೋಹರ ಮೋಹಿತೆ, ಚಿಕ್ಕೋಡಿ ಟೌನ್, ಬೆಳಗಾವಿ ಗ್ರಾಮಾಂತರ ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಸಿ. ಆರ್ . ರವೀಂದ್ರ 
ಪಿ . ಆರ್‌. 11 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ ಆರ್ 2008( B-53), ಬೆಂಗಳೂರು, ದಿನಾಂಕ:23ನೇ ಡಿಸೆಂಬರ್ , 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)( b ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಾರ್ಕಳ 
ಪುರಸಭೆಗೆ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ನಅಇ 125 ಎಂಎಲ್ಆರ್ 2008 ( ಬಿ -53) ದಿನಾಂಕ:20.7. 2009ರಲ್ಲಿ 5 
ಜನರನ್ನು ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿ ಹೊರಡಿಸಿರುವ ಆದೇಶವನ್ನು ಭಾಗಶಃ ಮಾರ್ಪಡಿಸಿ “ಕ್ರಮ ಸಂಖ್ಯೆ 4 
ಶ್ರೀ ಪ್ರಶಾಂತ್ ಶೆಟ್ಟಿ ಬಿನ್ ರಾಮಚಂದ್ರ ಶೆಟ್ಟಿ, ಶ್ರೀನಿವಾಸ, ಹವಲ್ದಾರ್ ಬೆಟ್ಟು, ಕಡೆಮನೆ, ಕಾರ್ಕಳ ” ಇವರ ಬದಲಿಗೆ “ಶ್ರೀ 


೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪ , ೨೦೧೦ 

ಭಾಗ - ೪ಎ 
ಹರೀಶ್ ಶೆಣೈ , ಸಾಲ್ಕರ, ಕಾರ್ಕಳ” ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್. ರವೀಂದ್ರ 
ಪಿ . ಆರ್ . 12 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ ಆರ್ 2008B- 56 ), ಬೆಂಗಳೂರು, ದಿನಾಂಕ :23ನೇ ಡಿಸೆಂಬರ್, 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)( b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೊಸದುರ್ಗ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ . 

1. ಶ್ರೀ ಗೋಪಾಲ್ ಪಿ. ಎಸ್ . ಬಿನ್ ಪೀರಪ್ಪ, ಹೊಸದುರ್ಗ, ಚಿತ್ರದುರ್ಗ ಜಿಲ್ಲೆ 
2. ಶ್ರೀ ಮಂಜುನಾಥ ಬಿನ್ ಮರಳಸಿದ್ದಪ್ಪ, ಹೊಸದುರ್ಗ , ಚಿತ್ರದುರ್ಗ ಜಿಲ್ಲೆ 
3. ಶ್ರೀಮತಿ ಗೌರಮ್ಮ , ಕೋಂ ಮುದ್ದಾಬೋವಿ, ಹೊಸದುರ್ಗ , ಚಿತ್ರದುರ್ಗ ಜಿಲ್ಲೆ 
4. ಶ್ರೀ ಸೀತಾರಾಂ ಬಿನ್ ದುರ್ಗೋಜಿರಾವ್, ಹೊಸದುರ್ಗ, ಚಿತ್ರದುರ್ಗ ಜಿಲ್ಲೆ 
5. ಶ್ರೀ ರಾಗಿಶಿವಮೂರ್ತಿ ಬಿನ್ ತಿಮ್ಮಪ್ಪ, ಹೊಸದುರ್ಗ , ಚಿತ್ರದುರ್ಗ ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಆರ್. ರವೀಂದ್ರ 
ಪಿ . ಆರ್‌ . 13 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ ಆರ್ 2008 ( B-68), ಬೆಂಗಳೂರು, ದಿನಾಂಕ:24ನೇ ಡಿಸೆಂಬರ್, 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1) ( b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಳಬಾಗಿಲು ಪುರಸಭೆಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಶ್ರೀರಾಮಪ್ಪ ಬಿನ್ ಮುನಿಶಾಮಿಶೆಟ್ಟಿ , ಗಣೇಶ್‌ಪಾಳ್ಯ , ಮುಳಬಾಗಿಲು ಟೌನ್, ಮುಳಬಾಗಿಲು 
2. ಶ್ರೀ ವೇಣು ಗೋಪಾಲ್ ಬಿನ್ ವೆಂಕಟೇಶಪ್ಪ , ಡಿ.ವಿ. ಗುಂಡಪ್ಪ ರಸ್ತೆ, ಮುಳಬಾಗಿಲು 
3. ಶ್ರೀ ನವೀನ್‌ಕುಮಾರ್ ಬಿನ್ ಪ್ರಸನ್ನಕುಮಾರ್, ತ್ಯಾಗರಾಜ ಕಾಲೋನಿ, ಮುಳಬಾಗಿಲು ಟೌನ್, ಮುಳಬಾಗಿಲು 
4. ಶ್ರೀಮತಿ ಕಲಾವತಿ ಕೋಂ ಶ್ರೀರಾಮಯ್ಯ , ಮುತ್ಯಾಲಪೇಟೆ, ಮುಳಬಾಗಿಲು ಟೌನ್, ಮುಳಬಾಗಿಲು 
5. ಶ್ರೀ ಶಂಕರಪ್ಪ ಬಿನ್ ಗುರಪ್ಪ, ವೀರಭದ್ರನಗರ , ಮುಳಬಾಗಿಲು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಆರ್. ರವೀಂದ್ರ 
ಪಿ . ಆರ್ . 14 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 


ಭಾಗ - ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ ಆರ್ 2008( B-70), ಬೆಂಗಳೂರು, ದಿನಾಂಕ:23ನೇ ಡಿಸೆಂಬರ್, 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11 (1)( b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬನ್ನೂರು ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1 ಶ್ರೀ ಬಿ. ಎಂ . ಮಾಯಿಗೌಡ ಬಿನ್ ಮಾಯಿಗೌಡ, # 271, ಕಂಚನಹಳ್ಳಿ ರಸ್ತೆ, ಬನ್ನೂರು ಟೌನ್ ತಿ. ನರಸೀಪುರ 

ತಾಲ್ಲೂಕು 
2 ಶ್ರೀ ಟಿ. ಸಚ್ಚಿದಾನಂದ ಬಿನ್ ಲೇ :ತಿಮ್ಮಯ್ಯ , ಜೈಭೀಮ ನಗರ , ಬನ್ನೂರು ಟೌನ್, ತಿ. ನರಸೀಪುರ ತಾಲ್ಲೂಕು 
3 ಶ್ರೀ ಪಿ. ಪ್ರಭಾಕರ್ ಬಿನ್ ಪುಟ್ಟಸ್ವಾಮಾಚಾರಿ , ಐ. ಓ. ಬಿ. ರಸ್ತೆ, ಬನ್ನೂರು ಟೌನ್, ತಿ . ನರಸೀಪುರ ತಾಲ್ಲೂಕು 
4 ಶ್ರೀ ತಿಮ್ಮೇಗೌಡ ಬಿನ್ ಲೇ : ಪುಟ್ಟೇಗೌಡ, ಚಾಮನಹಳ್ಳಿ, ಬನ್ನೂರು ಟೌನ್, ತಿ . ನರಸೀಪುರ ತಾಲ್ಲೂಕು 
5 ಶ್ರೀ ಬಿ.ಕೆ. ರಾಜು ಬಿನ್ ಲೇ : ಕುಂಟಯ್ಯ , ಹೊಸಕೇರಿ, ಬನ್ನೂರು ಟೌನ್, ತಿ. ನರಸೀಪುರ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ 

ಹೆಸರಿನಲ್ಲಿ 
ಪಿ . ಆರ್, 15 

ಸಿ. ಆರ್ . ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ ಆರ್ 2008(C-2), ಬೆಂಗಳೂರು, ದಿನಾಂಕ :24ನೇ ಡಿಸೆಂಬರ್ , 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352 (1b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೊನ್ನಾವರ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಪ್ರದೀಪ ಮೇಸ್ತಾ, ಕೆಳಗಿನ ಪಾಳ್ಯ , ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆ 
2. ಶ್ರೀ ಮೋಹನ ಎಸ್. ನಾಯಕ, ಲಕ್ಷ್ಮೀನಾರಾಯಣ ನಗರ, ಹೊನ್ನಾವರ , ಉತ್ತರ ಕನ್ನಡ ಜಿಲ್ಲೆ 
3. ಶ್ರೀ ಉಮೇಶ ಮೇಸ್ತಾ, ತುಳಸಿನಗರ, ಹೊನ್ನಾವರ , ಉತ್ತರ ಕನ್ನಡ ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

- ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ ಆರ್ 2008 ( C- 23 )(P), ಬೆಂಗಳೂರು, ದಿನಾಂಕ:24ನೇ ಡಿಸೆಂಬರ್ , 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352 ( 1b ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಅಧಿಸೂಚನೆ ಸಂಖ್ಯೆ :ನಅಇ 125 ಎಂಎಲ್ಆರ್ 2008 ( ಸಿ- 23) ದಿನಾಂಕ: 25.2.2009ರಂದು ಹೊರಡಿಸಿರುವ 
ಆದೇಶವನ್ನು ರದ್ದುಪಡಿಸಿ, ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶಿರಹಟ್ಟಿ 
ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


ಕ 


ಪಿ . ಆರ್ , 16 


೩೦ 


ಪಿ . ಆರ್ , 17 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪ , ೨೦೧೦ 

ಭಾಗ - ೪ಎ 
1. ಶ್ರೀ ಯಲ್ಲಪ್ಪ ದೇವಪ್ಪ ಇಂಗಳಗಿ, ಶಿರಹಟ್ಟಿ 
2. ಶ್ರೀಮತಿ ಬಸವಣ್ಣೆಮ್ಮ ರಾಮಪ್ಪ ನಾಯ್ಕರ್, ಶಿರಹಟ್ಟಿ 
3. ಶ್ರೀ ನಾಗರಾಜ ಚಂದ್ರಶೇಖರ್ ಲಕ್ಕುಂಡಿ, ಶಿರಹಟ್ಟಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ ಆರ್ 2008( C- 24), ಬೆಂಗಳೂರು, ದಿನಾಂಕ:24ನೇ ಡಿಸೆಂಬರ್ , 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352 (1b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸುಳ್ಯ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಕುಸುಮಾಧರ ಬಿನ್ ಜತ್ತಪ್ಪ ಗೌಡ, ಜಯನಗರ ಮನೆ, ಅಂಚೆ ಸುಳ್ಯ , ದಕ್ಷಿಣ ಕನ್ನಡ ಜಿಲ್ಲೆ 
2. ಶ್ರೀ ಶಶಿಧರ್ ಕೆ. ಬಿನ್ ದಾಸಪ್ಪ ಆಚಾರ್ಯ, ಗಾಂಧಿನಗರ ಮನೆ, ಅಂಚೆ ಸುಳ್ಯ , ದಕ್ಷಿಣ ಕನ್ನಡ ಜಿಲ್ಲೆ 
3 . ಶ್ರೀಮತಿ ಸುನೀತಾ ಮೊಂತೆರೋ ಕೋಂ ರೋನಿ ಫೆಡ್ರಿಕ್ , ಬೀರಮಂಗಿಲ ಮನೆ, ಅಂ 


ಜಿಲ್ಲೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್ . ರವೀಂದ್ರ 
ಪಿ . ಆರ್ , 18 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ ಆರ್ 2008(C- 29 ), ಬೆಂಗಳೂರು, ದಿನಾಂಕ:24ನೇ ಡಿಸೆಂಬರ್, 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(1b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿಗೆ ಸರ್ಕಾರವು ಅಧಿಸೂಚನೆ ಸಂಖ್ಯೆ:ನಅಇ 125 ಎಂಎಲ್ಆರ್ 2008 (ಸಿ - 29) 
ದಿನಾಂಕ:10.8. 2009ರಲ್ಲಿ 3 ಜನರನ್ನು ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿ ಹೊರಡಿಸಿರುವ ಆದೇಶವನ್ನು ಭಾಗಶಃ 
ಮಾರ್ಪಡಿಸಿ “ಕ್ರಮ ಸಂಖ್ಯೆ 2ರಲ್ಲಿರುವ “ಶ್ರೀ ಶಾಮಸುಂದರ ನಾಯ್ರಿ ಬಿನ್ ದಾರಯ್ಯ ನಾಯ್ರಿ ಕಾರತಟ್ಟು, ಚಿತ್ರಪಾಡಿ 
ಗ್ರಾಮ ” ಇವರ ಬದಲಿಗೆ “ಶ್ರೀ ಕೆ.ಪಿ. ಶೇಖರ ಬಿನ್ ಪಂಜು ಪೂಜಾರಿ, ಕಾರ್ಕಡ ಗ್ರಾಮ , ಉಡುಪಿ ತಾಲ್ಲೂಕು” ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್ . ರವೀಂದ್ರ 
ಪಿ . ಆರ್ , 19 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 

೩೧ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ ಆರ್ 2008( C -44 ), ಬೆಂಗಳೂರು, ದಿನಾಂಕ:24ನೇ ಡಿಸೆಂಬರ್, 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352 (1)( b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೋಮವಾರಪೇಟೆ ಪಟ್ಟಣ 
ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀಮತಿ ಕೆ.ಎಸ್. ವಸಂತ ರಮೇಶ್, ಕೋಂ ಹೆಚ್ . ಎನ್. ರಮೇಶ್, ಮಹದೇಶ್ವರ ಬ್ಲಾಕ್ , ಸೋಮವಾರಪೇಟೆ 
2 . ಶ್ರೀ ಎಸ್. ಆರ್. ಸೋಮೇಶ್ ಬಿನ್ ರಮೇಶ್ ಎಸ್ .ಎನ್. ಬಸವೇಶ್ವರ ರಸ್ತೆ , ಸೋಮವಾರಪೇಟೆ 
3. ಶ್ರೀ ಸುಂದರ ಮೂರ್ತಿ, ಮಡಿಕೇರಿ ರಸ್ತೆ, ಸೋಮವಾರಪೇಟೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್ . ರವೀಂದ್ರ 
ಪಿ . ಆರ್ . 20 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ ಆರ್ 2008( C -45), ಬೆಂಗಳೂರು, ದಿನಾಂಕ:24ನೇ ಡಿಸೆಂಬರ್ , 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352 (1) ( b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪಿರಿಯಾಪಟ್ಟಣ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಸೋಹನ್ ಬಿನ್ ಕೃಷ್ಟೋಜಿರಾವ್, ನಂ . 125.5, ಕೆ. ಎಂ . ಬಡಾವಣೆ, ಪಿರಿಯಾಪಟ್ಟಣ 
2. ಶ್ರೀ ಶ್ರೀನಿವಾಸಗೌಡ ಬಿನ್ ಬಸವರಾಜು, ಪಿರಿಯಾಪಟ್ಟಣ ಟೌನ್ 
3. ಶ್ರೀಮತಿ ವಸಂತಿ ಕೋಂ ರಮೇಶ್ 998, ನೆಹರು ರಸ್ತೆ, ಪಿರಿಯಾಪಟ್ಟಣ ಟೌನ್ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಆರ್. ರವೀಂದ್ರ 
ಪಿ . ಆರ್ . 21 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ ಆರ್ 2008( C-46), ಬೆಂಗಳೂರು, ದಿನಾಂಕ:24ನೇ ಡಿಸೆಂಬರ್ , 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352 (1)(b )ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಲಘಟಗಿ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ನಾರಾಯಣ ಭೀಮರಾಯಪ್ಪ ಪವಾರ , ಮಾಚಾಪೂರ, ತಾ : ಕಲಘಟಗಿ 
2. ಶ್ರೀ ಡೀಕಪ್ಪ ಜೀವಪ್ಪ ಗಟ್ಟೂರ, ಕಲಘಟಗಿ, ತಾ :ಕಲಘಟಗಿ 
3. ಶ್ರೀಮತಿ ನಾಗವೇಣಿ ಲಕ್ಷ್ಮಣ ಉಡುಪಿ, ಕಲಘಟಗಿ, ತಾ : ಕಲಘಟಗಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್ . ರವೀಂದ್ರ 
ಪಿ . ಆರ್ . 22 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 

ಭಾಗ - ೪ಎ 
ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ ಆರ್ 2008(A- 37), ಬೆಂಗಳೂರು, ದಿನಾಂಕ:22ನೇ ಡಿಸೆಂಬರ್ , 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11 (1)( ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಿಪಟೂರು ನಗರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಸುದರ್ಶನ್ ಬಾಬು ಟಿ.ಎಸ್. ನಂ . 74, ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನದ ರಸ್ತೆ,ಕೋಟೆ ತಿಪಟೂರು 
- 2. ಶ್ರೀ ಪಿ . ಜಿ. ರಾಮಮೋಹನ್ ಬಿನ್ ಜನಾರ್ಧನ್ , ಸ್ವಸ್ಟಿಕ್ ಮೊಜಾಕ್ ಇಂಡಸ್ಟ್ರೀಸ್, ಬಿ.ಹೆಚ್. ರಸ್ತೆ, ತಿಪಟೂರು 

3. ಶ್ರೀ ಶಂಕರಪ್ಪ ಬಿನ್ ಕರಿಯಪ್ಪ, ಸಂಕಲ್ಪ ನಿಲಯ , 6ನೇ ಕ್ರಾಸ್ , ವಿದ್ಯಾನಗರ, ಹಾಸನ ಸರ್ಕಲ್ ಹತ್ತಿರ, 
ತಿಪಟೂರು 

4. ಶ್ರೀ ರಾಮಚಂದ್ರಯ್ಯ ( ಕು. ರಾಮಣ್ಣ) ಬಿನ್ ಜವರಯ್ಯ , 3ನೇ ಕ್ರಾಸ್ , ಬೋವಿಕಾಲೋನಿ, ಗಾಂಧಿನಗರ, 
ತಿಪಟೂರು 

5. ಶ್ರೀ ಎಸ್ . ಎಂ . ಉದಯ್ಕುಮಾರ್ ಬಿನ್ ಮಲ್ಲೇಶಾಚಾರ್, ಮಹಾಲಕ್ಷ್ಮೀ ನಿಲಯ , 2ನೇ ಕ್ರಾಸ್ , 
ರೇವಣಸಿದ್ದಪ್ಪನಗರ, ಕಂಚಾಘಟ್ಟ ರಸ್ತೆ, ತಿಪಟೂರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್ . ರವೀಂದ್ರ 
ಪಿ . ಆರ್ . 23 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ 227 (2 ) ಜಿಪಸ /2009, ಬೆಂಗಳೂರು, ದಿನಾಂಕ:29ನೇ ಡಿಸೆಂಬರ್ , 2009 
ಕರ್ನಾಟಕ ಪಂಚಾಯತ್ ರಾಜ್ ( ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆಗಳ ಮೀಸಲಾತಿ ) 
ನಿಯಮಗಳು, 2005ರಲ್ಲಿ ನಿಗಧಿಪಡಿಸಿದಂತೆ ಹಾಗೂ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 
177( 2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಡಿಸೆಂಬರ್ 2009ರಲ್ಲಿ ರಚಿತವಾದ ಯಾದಗಿರಿ ಜಿಲ್ಲಾ 
ಪಂಚಾಯತಿಯ ಉಳಿದ ಅವಧಿಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಹುದ್ದೆಗಳಿಗೆ ಮೀಸಲಾತಿಯನ್ನು ನಿಗಧಿಗೊಳಿಸಬೇಕಾಗಿದ್ದು , 
ಅದರಂತೆ ಯಾದಗೀರ್ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಹುದ್ದೆಗಳು ಈ ಕೆಳಗೆ ನಿರ್ದಿಷ್ಟಪಡಿಸಿದಂತೆ 
ಇರತಕ್ಕದ್ದೆಂದು ಆದೇಶಿಸಿದೆ. 
ಕ್ರ. ಸಂ . 

ಅಧ್ಯಕ್ಷರ ಮೀಸಲಾತಿ ಉಪಾಧ್ಯಕ್ಷರ ಮೀಸಲಾತಿ 
1 . - 2 

3 . 

- 4 
1 | ಯಾದಗಿರಿ 

ಸಾಮಾನ್ಯ 

ಸಾಮಾನ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋವಿಂದರಾಜು 
ಪಿ .ಆರ್. 24 

ನಿರ್ದೇಶಕರು ( ಪಂ .ರಾಜ್ ) ಹಾಗೂ 

ಸರ್ಕಾರದ ಪದನಿಮಿತ್ತ ಜಂಟಿ ಕಾರ್ಯದರ್ಶಿ , 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 


